& ಕರ್ನಾಟಕ ವಿಧಾನ ಪರಿಷತ್ತು p 


ಚುಕೆ, ರಹಿತ ಪ್ರಶ್ನೆ ಸಂಖ್ಯೆ 121 


"ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು |ಶ್ರೀಆರ್‌.ಜೌಡರೆಡ್ಡಿ ತೂಪಲ್ಲಿ ಪದವೀಧರರಕ್ಷೇತು 
ಉತ್ತರಿಸಬೇಕಾದ ದಿನಾಂಕ ರ 
ಉತ್ತರಿಸುವವರು ಮಾನ್ಯ ಉಪ-ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, 


ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ 
ಕೌಶಲ್ಯಾಭಿವೃದ್ಧಿ: ಉದ್ಯಮಶೀಲತೆ ಮತ್ತು ಜೀವನೋಪಾಯ 


; ಸಚಿವರು 
ವಿಷಯ ವಿಜ್ಞಾನ ಗುಡ್ಡಗಳಿಗೆ ಕೇಂದ್ರ ಸರ್ಕಾರದಿಂದ ನೆರವು ಬಂದಿರುವ 
; ಬಗ್ಗೆ 
ಉಲ್ತೇಖ ಸಂಖ್ಯೆ: ಕವಿಪ:1681:140ನೇಅ:2020 ದಿನಾ೦ಕ: 09-03-2020 
ಪ್ರ. 
ಬ ಪ್ರಶ್ನೆ ಉತರ 
ಅ) | ವಿಜ್ಞಾನಗುಡ್ಡ ಅಂದರೇನು; | ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ 
ರಾಜ್ಯದಲ್ಲಿ ಎಷ್ಟು | "ವಿಜ್ಞಾನಗುಡ್ಡ' ಎಂಬ ಹೆಸರಿನ ಯಾವುದೇ ಯೋಜನೆ 
ವಿಜ್ಞಾನಗುಡ್ನಗಳಿವೆ; 4 ಇರುವುದಿಲ್ಲ. 
ಜಲಾವಾತು ಮಾಹಿತಿ | ದರೆ. ವಿಜ್ನಾನ ಮತ್ತು ತಂತ್ರಜ್ನಾನದ ಬೆಳವಣಿಗೆಗಳನ್ನು 


ನೀಡುವುದು) ಜನಸಾಮಾನ್ಯರಿಗೆ ಪರಿಚಯಿಸಲು ಹಾಗೂ ವಿದ್ಯಾರ್ಥಿಗಳಲ್ಲಿ 


ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣಭಾಗದ ವಿದ್ಯಾರ್ಥಿಗಳಲ್ಲಿ 
ವೈಜ್ಞಾನಿಕ ಚಿಂತನೆ ಮತ್ತು ವೈಜಾರಿಕತೆಗಳನ್ನು ಬೆಳೆಸಲು 
ಅನುವಾಗುವಂತೆ ವಿಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲು 
ಸರ್ಕಾರವು ಕ್ರಮ ಕೈಗೊಳ್ಳುತ್ತಿದೆ. 


ಧಾರವಾಡ ಮತ್ತು ಮಂಗಳೂರಿನಲ್ಲಿ ಭಾರತ ಸರ್ಕಾರದ 

ಸಹಭಾಗಿತ್ವದಲ್ಲಿ ಪ್ರಾದೇಶಿಕ ವಿಜ್ಞಾನ ಕೇಂದವನ್ನು 

ಸ್ಥಾಪಿಸಲಾಗಿದ್ದ. ಈ ಎರಡು ಕೇಂದ್ರಗಳು ಯಶಸ್ವಿಯಾಗಿ 
ಕಾರ್ಯನಿರ್ವಹಿಸುತ್ತವೆ. 


ಅಲ್ಲದೇ, ಪ್ರಾದೇಶಿಕ ವಿಜ್ನಾನ ಕೇಂದ್ರದ ಮಾದರಿಯಲ್ಲಿಯೇ 
ಸಣ್ಮ ಪ್ರಮಾಣದ ಉಪ-ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳನ್ನು | 
ತಲಾ ರೂ. 40೦0 ಕೋಟಿಗಳ ರಾಜ್ಯ ಸರ್ಕಾರದ ಸಂಪೂರ್ಣ 
ಅನುದಾನದಿಂದ ಹಂತ-ಹಂತವಾಗಿ ಸ್ಥಾಪಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. ಈಗಾಗಲೇ ರಾಜ್ಯದಲ್ಲಿಒಟ್ಟು 23 ಉಪ- 


ಪ್ರಾದೇಶಿಕ ವಿಜ್ನಾನ ಕೇಂದ್ರಗಳ ಸ್ಥಾಪನೆಗೆ ಅನುಮೋದನೆ | 
ನೀಡಲಾಗಿದ್ದು, ಅವುಗಳ ಸ್ಥಾಪನೆ ವಿವಿಧ ಹಂತದಲ್ಲಿರುತ್ತವೆ. 


OY 


[eo 


Pa 


{C 


ಈ ವಿಜ್ಞಾನ ಗುಡ್ಡಗಳ 


ಪ್ರತಿ ವಿಜ್ಞಾನ ಕೇಂದ್ರಕ್ಕೆ ಬಿಡುಗಡೆಯಾಗಿರುವ, ಖರ್ಜಾಗಿರ್‌ವ ಮತ್ತು 


ಅಭಿವೃದ್ಧಿಗೆ ಯಾವ ಭಾಕಿಉಳಿದಿರುವ ಅನುದಾನದ ವಿವರ ಈ ಕೆಳಕಂಡಂತಿದೆ: | 
ಯಾವ ಮೂಲಗಳಿಂದ ಕಜ. ಲಕ್ಷಗಳಲ್ಲಿ 

ಅ [ಎನ ಯಾಗದ, ಕ್‌ | ವಜಾನಕೇಂದ್ರ [ಬಿಡುಗಡೆಯಾದ ಪಷ್ಯವಾಗರುವ ಚಾ 
| ಮ ಅನುದಾನ | ಅನುದಾನ ಉಳಿದಿರುವ 
(ವಿಜ್ಞಾನಗುಡ್ಡವಾರು ಅನುದಾನ 
ಮಾಹಿತಿ ನೀಡುವುದು) | "ದಾರವಾಡ 1100.00 | 1100.00 00.00 

ಮಂಗಳೂರು 1150.00 1150.00 00.00 

ಬಳ್ಳಾರಿ 298.76 | 148.76 150.00 

ಬೀದರ್‌ 130.00 130.00 00.00 

ರಾಯಚೂರು 320.84 320.84 00.00 

ಕಾರವಾರ 205.00 205.00 00.00 

ಚಿಕ್ಕಬಳ್ಳಾಪುರ 561.28 561.28 00.00 
_ (ಗೌರಿಬಿದನೂರು) 

2 ಬಾಗಲಕೋಟೆ 475.00 400.00 75.00 
ಗುಗ ರ ಕೊಪಳ 398.50 178.50 ರ 
ಖರ್ಜಾಗರುವ ಹಣ।ದಾವಣಗರೆ 425.00 219.21 205.7 
ಎಷ್ಟು ಉಳಿದಿರುವ ಶಿವಮೊಗ್ಗ 130.00 130.00 00.00 
ಮ "|| ಹಾವೇರಿ 163.69 311.31 152.38 
es ಹಾಸನ 130.00 130.00 00.00 
(ಸಂಪೂರ್ಣ ಬೆಳಗಾವಿ 180.00 130.00 50.00 
ವಿವರಗಳೊಂದಿಗೆ ಮಡಿಕೇರಿ 230.00 130.00 100.00 
ಮಾಹಿತಿ ನೀಡುವುದು) | ಚಾಮರಾಜನಗರ 375.29 52.00 323.29 

ವಿಜಯಪುರ 317.15 92.24 22491 
ಉಡುಪಿ 200.00 0.00 200.00 
ತುಮಕೂರು 205.00 130.00 75.00 
ಚಿಕ್ಕೋಡಿ 75.00 00.00 75.00 
ಯಾದಗಿರಿ 225.00 167.13 57.87 
ಮಂಡ್ಯ 500.00 00.00 00.00 
(ಆದಿಚುಂಚನಗಿರಿ) 

ಈ) | ಈ ವಿಜ್ಞಾನಗುಡ್ಡಗಳ | ಧಾರವಾಡ ಮತ್ತು ಮಂಗಳೂರಿನಲ್ಲಿ ಸ್ಮಾಪಿಸಲಾಗಿರುವ ಪ್ರಾದೇಶಿಕ 


ಅಭಿವೃದ್ಧಿಗೆ ಕೇಂದ್ರ ವಿಜ್ಞಾನ ಕೇಂದ್ರಕ್ಕೆ. ವಿವಿಧ ಮೂಲಗಳಿಂದ ಬಿಡುಗಡೆ ಮಾಡಲಾದ 
ಸರ್ಕಾರದಿಂದ ಅನುದಾನದ ವಿವರ ಕೆಳಕಂಡಂತಿದೆ: ' 
ಮ ಘಟ ರೂ.ಲಕ್ಷಗಳಲ್ಲಿ 
ವಿಜ್ಞ್ನಾನಗುಡ್ನ್ಡಗಳವಾರು ವಿಜ್ಞಾನ ಕೇಂದ್ರ ರಾಜ್ಯ ಒಟ್ಟು 
ಮಾಹಿತಿ ನೀಡುವುದು ಕೇಂದ್ರ | ಸರ್ಕಾರದಿಂದ | ಸರ್ಕಾರದಿಂದ | ಅನುದಾನ 
ಬಿಡುಗಡೆಯಾ | ಬಿಡುಗಡೆಯಾ ದೆ ವಿವರ 
ದ ಅನುದಾನ | ದ ಅನುದಾನ 
ಧಾರವಾಡ 425.00 675.00 1100.00 
ಪ್ರಾದೇಶಿಕ 
ವಿಜ್ಞಾನ 
ಕೇಂದ್ರ 


— 3 — 
|| ಮಂಗಳೂರು 425.00 "725.00 1150.00 
!; ಪ್ರಾದೇಶಿಕ 
1 ವಿಜ್ಞಾನ 
[ಕೇಂದ್ರ | 
| 
ನ ತುಮಕೂರು ಜಿಲ್ಲೆಯ | ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ವಿಜ್ಞಾನ ಗುಡ್ಡ ಸ್ಥಾಪನೆಯ 
* ಬಿಜ್ಞಾನಗುಡ್ಡದ ಯೋಜನೆಯು ಇರುವುದಿಲ್ಲ. 
' ಅಭಿವೃದ್ದಿಗೆ ಕೇಂದ್ರ| ಆದರೆ. ತುಮಕೂರು ಜಿಲ್ಲೆಯಲ್ಲಿಉಪ-ಪ್ರಾದೇಶಿಕ ವಿಜ್ನಾನ ಕೇಂದ್ರ 
ಮ ಸ್ಥಾಪನೆಗೆ ಅನುಮೋದನೆ ನೀಡಲಾಗಿದ್ದು, ಸದರಿ ಯೋಜನೆಯನ್ನು ರಾಜ್ಯ 
Mig ಸರ್ಕಾರದ ಸಂಪೂರ್ಣ ಅನುದಾನದೊಂದಿಗೆ ಸ್ಮಾಪಿಸಲಾಗುತ್ತಿದೆ. ಸದರಿ 
|! ಅನುದಾನವೆಷ್ಟು? ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅನುದಾನ 
| ಖಟಾಗಿರುವ ಬಂದಿರುವುದಿಲ್ಲ. 
|! ಅನುದಾನವೆಷ್ಟು? 
| (ವಿವರವಾದ ಮಾಯಿತಿ 
| ನೀಡುವುದು) 


(ಐಟಿಬಿಟಿ 86 ಎಸ್‌ಟಿಎಸ್‌ 2020) 


(ಡಾ॥ ಅಶ್ವಥ್‌ ನಾರಾಯಣ ಸಿ. ಎನ್‌) 
ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ 
ಶಿಕಣ, ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, 
ಜೈಬಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ದಿ, : 
“ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. 


